ಕರ್ನಾಟಿಕ ವಿಧಾನ ಪರಿಷತ್ತು 


L L 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1462 
ಮಾನ್ಯ ಸದಸ್ಯರ ಹೆಸರು : ಶ್ರೀಕೆಎ.ತಿಪ್ಟೇಸ್ವಾಮಿ (ನಾಮನಿರ್ದೇಶನ 
. ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ : 10.03.2022 
ಉತ್ತರಿಸುವ ಸಚಿವರು . :  ಮಾನ್ಯಕಾನೂನು ಸಚಿವರು 
ಕ್ರ. ಪ್ರಶ್ನೆ ಉತ್ತರ 
ಸಂ 
ಅ) ರಾಜ್ಯದಲ್ಲಿ ಕರ್ನಾಟಕ  ಉಚ್ಛೆರಾಜ್ಯದಲ್ಲಿ ಕರ್ನಾಟಕ ಉಚ್ಚಿ ನ್ಯಾಯಾಲಯದಲ್ಲಿ ಮಧ್ಯಸ್ಲಿಕೆ 


ನ್ಯಾಯಾಲಯದಲ್ಲಿ ಮಧ್ಯಸಿಕೆ ಕೇಂದ್ರ ಮತ್ತು ಬೆಂಗಳೂರು ಅಂತರಾಷ್ಟ್ರೀಯ ಮಧ್ಯಸ್ಥಿಕೆ. 
ಕೇಂದ್ರ ಮತ್ತು ಬೆಂಗಳೂರು _್ರರ್ಬಿಟ್ರೀಷನ್‌ ಮತ್ತು ಕವ್ಸಿಲಿಯೇಷನ್‌ ಕೇಂದ್ರಗಳು. 


We ಮಧ್ಯಸಿಕರ್ಧ್ಯಹಿಸುತ್ತಿರುವ ಕಾರ್ಯಗಳ ಬಗೆ, ಸಂಪೂರ್ಣ ಮಾಹಿತಿ ಈ 
ಕನ್ನಿಲಿಯೇಷನ್‌ ಕೇಂದ್ರಗಳು ಕೆಳಕಂಡಂತಿದೆ. | 


ನಿರ್ವಹಿಸುತ್ತಿರುವ. ಕಾರ್ಯಗಳು K 
ಯಾವುವು; (ಪೂರ್ಣ ವಿವರ ಬೆಂಗಳೊರು ಮಧ್ಯಸ್ಲಿಕೆ ಕೇಂದ, ಬೆಂಗಳೂರು 


ನೀಡುವುದು) | ಬೆಂಗಳೂರು ಮಧ್ಯಸಿಕೆ ಕೇಂದ್ರ, ಬೆಂಗಳೂರು (ಕರ್ನಾಟಕದ 
: ಉಚ್ಚೆ ನ್ಯಾಯಾಲಯದ ಉಪಕ್ರಮ) ಈ ಕಚೇರಿಯು ಕರ್ನಾಟಕ 
ಉಚ್ಚ ನ್ಯಾಯಾಲಯ, ಬೆಂಗಳೂರು ಕಚೇರಿಯ ಅಧೀಸದಲ್ಲಿ ! 
:ಕಾರ್ಯನಿರ್ವಹಿಸುತಿದೆ. ಧಾರವಾಡ ಪೀಠ ಮತ್ತು ಕಲಬುರಗಿ 


Re “ಪೀಠದ. .ಉಚ್ಚ ನ್ಯಾಯಾಲಯ ಮಧ್ಯಸ್ಥಿಕೆ ಕೇಂದ್ರಗಳು 
- ಬೆಂಗಳೂರು: ”"ಮಧ್ಯಸಿಕೆ : ಕೇಂದ್ರ, ಬೆಂಗಳೂರಿನ ಅಧಿಕಾರ 
ವ್ಯಾಪ್ತಿಯಲ್ಲಿ 'ಬರುತ್ತದೆ. 


ಮಾನ್ಯ ಕರ್ನಾಟಿಕ ಉಚ್ಚ ' ನ್ಯಾಯಾಲಯದಿಂದ 

ಉಲ್ಲೇಖಿಸಲಾದ ಪ್ರಕರಣಗಳಿಗೆ ಸೆಂಬಂಧಿಸಿದಂತೆ ಮತ್ತು 
ಬೆಂಗಳೂರು ನಗರ, ಗ್ರಾಮಾಂತರ "ಮತ್ತು ಕೌಟುಂಬಿಕ 
ನ್ಯಾಯಾಲಯಗಳ ಅಡಿಯಲ್ಲಿ ಬರುವ ಜಿಲ್ಲಾ 
© ನ್ಯಾಯಾಂಗದಿಂದ ಉಲ್ಲೇಖಿಸಲಾದ ಪ್ರಕರಣಗಳಿಗೆ 
": ಸಂಬಂಧಿಸಿದಂತೆ ಬೆಂಗಳೂರು ಮಧ್ಯಸಿಕೆ . ಕೇಂದ್ರವು 
ಮಧ್ಯಸ್ಥಿಕೆಯನ್ನು ನಡೆಸುತ್ತಿದೆ. 


ಬೆಂಗಳೂರು ಮಧ್ಯಸ್ಥಿಕೆ. ಕೇಂದ್ರವನ್ನು 2007 ರಲ್ಲಿ 
ಪ್ರಾರಂಭಿಸಲಾಯಿತು. ಈ ಕಛೇರಿಯಲ್ಲಿ 117 ತರಬೇತಿ ಪಡೆದ 
ಮಧ್ಯವರ್ತಿಗಳು. .  ಕಪಾರ್ಯನಿರ್ಮಹಿಸುತ್ತಿದ್ದಾರೆ. 
ಆರಂಭದಿಂದಲೂ 87531 ಪ್ರಕರಣಗಳನ್ನು ಮಧ್ಯಸಿಕೆಗಾಗಿ ಈ 
. ಕಛೇರಿಗೆ ಉಲ್ಲೇಖಿಸಲಾಗಿದ್ದು ಅದರಲ್ಲಿ 46781 
ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದೆ (68%) 21810 
ಪ್ರಕರಣಗಳು ಇತ್ಯರ್ಥವಾಗಿಲ್ಲ. 


[ಉಚ್ಚ ನ್ಯಾಯಾಲಯ ಮಧ್ಯಸಿಕ ಕೇಂದ, ಧಾರವಾಡ ಪೀಠ ಮತ | ' 
ಕಲಬುರಗಿ ಪೀಠವು ಆಯಾ ಗೌರವಾನ್ವಿತ ಹೈಕೋರ್ಟ್‌ ಪೀಠಗಳಿಂದ | 
ಉಲ್ಲೇಖಿಸಲಾದ ಪ್ರಕರಣಗಳಿಗೆ ಸಂಬಂಧಿಸಿದಂತ ಮಧ್ಯಸ್ಲಿಸೆ 
ಅಧಿವೇಶನಗಳನ್ನು ನಡಸುತ್ತಿದೆ. 


ಮಧ್ಯನ್ನಿಕೆ ಮತ್ತು ಸಮನ್ವಯ ಕೇಂದ್ರ - ಬೆಂಗಳೂರು (ದೇಶೀಯ 
ಮತ್ತು ಅಂತರರಾಷ್ಟ್ರೀಯ) ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ, 
[ಬೆಂಗಳೂರು ಈ ಕಚೇರಿ ಅಡಿಯಲ್ಲಿ ಸ್ಮಾಪಿಸಲಾಗಿದೆ ಮತ್ತು ಈ 
ಕಚೇರಿಯು ಖವಿಜ ಭವನ, 3ನೇ ಮಹಡಿ, ಈಸ್ಟ್‌ ವಿಂಗ್‌, ರೇಸ್‌ ಕೋರ್ಸ್‌ | 


HOTS, 


ರಸ್ತೆ, ಬೆಂಗಳೂರು - 560001 ಇಲ್ಲಿ ಕಾರ್ಯ ನಿರ್ವಹಿಸುತ್ತಿದೆ. 


| ಕರ್ನಾಟಕ ಉಚ್ಚ್‌ ನ್ಯಾಯಾಲಯದ ಮೂಲಕ ಮಧ್ಯಸ್ನಿಕೆ ಕೇಂದ್ರಕ್ಕೆ 
ಕರ್ನಾಟಿಕ ಸರ್ಕಾರದಿಂದ ಧನಸಹಾಯವನ್ನು ನೀಡಲಾಗುತ್ತಿದೆ. 
ಮಧ್ಯಸ್ಥಿಕೆ ಕೇಂದದ ಕಾರ್ಯಚಮಟುವಟಿಕೆಯು ಮಧ್ಯಸ್ಥಿಕೆ ಮತ್ತು 
ಸಮನ್ವಯ ಕಾಯಿದೆ 1996 ಕೈ ಅನುಗುಣವಾಗಿದೆ (ಇಲ್ಲಿ ಸಂಕ್ಲಿಪ್ತತೆಗಾಗಿ 
"1996 ಕಾಯಿದೆ' ಎಂದು ಉಲ್ಲೇಖಿಸಲಾಗಿದೆ . ದೇಶೀಯ ಮತ್ತು 
ಅಂತರಾಷ್ಟ್ರೀಯ ಮಧ್ಯಸ್ಲಿಕೆಗಳೆರಡೂ '1996 ಕಾಯಿಡೆ' ಯ 
ಅನುಸಾರವಾಗಿ ಸುಗಮಗೊಳಿಸಲ್ಪಟ್ಟಿವೆ . 


| ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಧ್ಯಸ್ಸಿಕೆ ಕೇಂದ್ರ -| 
ಕರ್ನಾಟಕ ( ದೇಶೀಯ ಮತ್ತು ಅಂತರರಾಷ್ಟ್ರೀಯ ) ನಿಯಮಗಳು - 
೦012ನ್ನು ರೂಪಿಸಿದೆ, ಈ ನಿಯಮಗಳಲ್ಲಿ, ಕೇಂದ್ರದಲ್ಲಿ ನಡೆದ ಮಧ್ಯಸಿ್‌ 
ಮತ್ತು ರಾಜಿ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದಂತೆ ವಿವರವಾದ 
[ಕಾರ್ಯಲಿಧಾನವನ್ನು ಒದಗಿಸಲಾಗಿದೆ . ಈ ವಿಯಮಗಳು ವೆಬ್‌ಸೈಟ್‌ 
wuw.arbitrationcentrebir.org . ನಲ್ಲಿ ಲಭ್ಯವಿದೆ: ಮಧ್ಯಸ್ಥಿಕೆ ಕೇಂದ್ರವು | 
ಮಧ್ಯಸಿಕೆ ಮತ್ತು ಸಮನ್ವಯವನ್ನು ಸುಗಮಗೊಳಿಸುವ ಮತ್ತು 
ಉತ್ತೇಜಿಸುವ ಮುಖ್ಯ ಉದ್ದೇಶದಿಂದ ಸ್ಥಾಪಿಸಲ್ಪಟ್ಟಿದೆ. ಕೇಂದ್ರವು 
ಲಾಭರಹಿತ ಉದ್ಯಮವಾಗಿದ್ದು, ದೇಶೀಯ ಮತ್ತು ಅಂತಾರಾಷ್ಟ್ರೀಯ 
ಎಲ್ಲಾ ಮಧ್ಯಸಿಕೆ ಮತ್ತು ರಾಜಿ ಪ್ರಕ್ರಿಯೆಗಳನ್ನು ಸುಲಭಗೊಳಿಸಲು 
ಸಂಪೂರ್ಣವಾಗಿ ಸಮರ್ಪಿಸಲಾಗಿದೆ. ಇದು 1996 ರ ಕಾಯಿದೆ ಮತ್ತು 
1908 ರ ಸಿವಿಲ್‌ ಪ್ರಿಯಾ ಸಂಹಿತೆಯ ಸೆಫ್ಸನ್‌ 89ಕೆ ಪರಿಣಾಮ ನೀಡುವ, | 
ಕರ್ನಾಟಕದ ಗೌರವಾನ್ವಿತ ಉಚ್‌ಚ ಪಸ್ಯಾಯಾಲಯದಿಂದ ಜಾರಿಗೆ ತರುವ | 
ಯೋಜನೆಯಾಗಿ ಕಲ್ಪಿಸಲಾಗಿದೆ. ಕೇಂದ್ರವು ಪಾರದರ್ಶಕತೆಯನ್ನು | 
'ಖಾತ್ರಿಪಡಿಸಿ, ಸ್ವಯಂಪ್ರೇರಿತ ಮತ್ತು ನ್ಯಾಯಾಲಯದ ಅನುಬಂಧಿತ 
ಮಧ್ಯಸ್ಥಿಕೆ ಎರಡನ್ನೂ ಸುಗಮಗೊಳಿಸುತ್ತದೆ. 


| ಕರ್ನಾಟಕ ಉಚ್ಚ ನ್ಯಾಯಾಲಯದ: ಗೌರವಾನ್ವಿತ ಮುಖ್ಯ | 
ನ್ಯಾಯಾಧೀಶರು ಕೇಂದ್ರದ ಮುಖ್ಯ ಪೋಷಕರಾಗಿದ್ದಾರೆ ಮತ್ತು ಕೇಂದುವು | 
ಕರ್ನಾಟಿಕ ಉಚ್ಚಿ ನ್ಯಾಯಾಲಯದ ಐದು ಹಾಲಿ ನ್ಯಾಯಾಧೀಶರನ್ನು 
ಒಳಗೊಂಡಿರುವ ಆಡಳಿತ ಮಂಡಳಿಯ ಮೂಲಕ ಆಡಳಿತ ನಡೆಸುತದೆ 
ಮತ್ತು ಮುಖ್ಯ ಪೋಷಕರಿಂದ ' ನಾಮನಿರ್ದೇಶನಗೊಂಡವರಲ್ಲಿ 
ಹಿರಿಯರು ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿಕುತ್ತಾರೆ. . 


ಪೂರ್ಣಕಾಲಿಕ ನಿದೇಶಕರ ಮೇಲ್ವಿಚಾರಣೆಯಲ್ಲಿ ಉಪನಿರ್ದೇಶಕರು 
ಮತ್ತು ಇತರ ಸಿಬ್ಬಂದಿ ಸದಸ್ಯರ ಸಹಾಯದೊಂದಿಗೆ ಕೇಂದ್ರದ 
ದಿನನಿತ್ಯದ ನಿರ್ವಹಣೆಯನ್ನು ನಡೆಸಲಾಗುತ್ತದೆ. 


ಮಧ್ಯಸ್ನಿಕೆ ಕೇಂದ್ರವು ವ್ಯವಹಾರಗಳನ್ನು ಖಚಿತಪಡಿಸುತ್ತದೆ ಮತ್ತು 
ಅದರ ನಿರ್ವಹಣೆಯು ವೃತ್ತಿಪರ ವಿಧಾನದೊಂದಿಗೆ ಸುರಕ್ಕಿತ ಮತ್ತು 
ಗೌಪ್ಯವಾಗಿರುತ್ತದೆ ಹಾಗೂ 2012ರ ನಿಯಮಗಳಿಂದ 
'ನಿಯಂತಿಸಲ್ಪಡುತ್ತದೆ. ಮಧ್ಯಸಿಕೆ ಕೇಂದವು ಮೂರು ರೀತಿಯ 
ಪ್ರಕರಣಗಳನ್ನು ನಡೆಸುತ್ತದೆ ಅಂದರೆ, (1) ಕರ್ನಾಟಕ ಉಜ್ಜಿ 
ನ್ಯಾಯಾಲಯ, ಬೆಂಗಳೂರು(2) ಸೂಕ್ಷ ಮತ್ತು ಸಣ್ಣ ಉದ್ಯಮಗಳ 
ಸೌಲಭ್ಯ ಮಂಡಳಿಗಳು ಉಲ್ಲೇಖಿಸುವ ಪ್ರಕರಣಗಳು ಹಾಗೂ ಮತ್ತು 
ಮಧ್ಯಸಿಕೆ ಮತ್ತು ರಾಜಿ ನಿಯಮಗಳು, 2012 ರ ನಿಯಮ 10 ರ ಪ್ರಕಾರ 
ಸ್ಲೀಕೃತವಾಗು ನೇರ ಅರ್ಜಿ ಪ್ರಕರಣಗಳನ್ನು ನಿರ್ವಹಿಸುತ್ತದೆ. ಹಾಗೂ ಈ 
ಪ್ರಕರಣಗಳನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯವು ರೂಪಿಸಿದ 
ಮಧ್ಯಸಿಸೆ ಮತ್ತು ರಾಜಿ ಕಾಯಿದೆ ಮತ್ತು ನಿಯಮಗಳ ಪ್ರಕಾರ 
ಪ್ರಕರಣಗಳನ್ನು ಪರಿಶೀಲಿಸಲಾಗುತ್ತದೆ. 


ಕೇಂದ್ರವು ಭಾರತದ ಸರ್ವೋಜ್ಞ್‌, ನ್ಯಾಯಾಲಯ ಮತ್ತು ವಿವಿಧ ಉಚ್ಛ 
ನ್ಯಾಯಾಲಯಗಳ ಪ್ರಖ್ಯಾತ ಮಾಜಿ ನ್ಯಾಯಾಧೀಶರು, ಮತ್ತು ನಿವೃತ್ತ 
ನ್ಯಾಯಾಂಗ ಅಧಿಕಾರಿಗಳನ್ನು "ಒಳಗೊಂಡಿರುವ ಮಧ್ಯಸ್ಮಗಾರರ 
ಸಮಿತಿಯನ್ನು ಹೊಂದಿದೆ. ಈ ಕೇಂದ್ರದಲ್ಲಿ, ಇಂಜಿನಿಯರಿಂಗ್‌, ಮಾಹಿತಿ 
ತಂತ್ರಜ್ಞಾನ, ಟ್ರೀಡ್‌ ಮಾರ್ಕ್‌ಗಳು, ಪೇಟೆಂಟ್‌ಗಳು, ಟೌನ್‌ ಪ್ಲಾನಿಂಗ್‌ 
ಮತ್ತು ವಿವಿಧ ಚಟುವಟಿಕೆಯ ಕ್ಲೇತ್ರಗಳ ಇತರ ವೃತ್ತಿಪರರು ಆರ್ಬಿಟ್ರಲ್‌ 
ಟ್ರಿಬ್ಯೂನಲ್‌ಗೆ ನೆರವು ನೀಡಲು ತಜ್ಞರಾಗಿ ಕಾರ್ಯನಿರ್ವಹಿಸಲು 
ಲಭ್ಯವಿರುತ್ತಾರೆ. 


ಕರ್ನಾಟಿಕ ಉಚ್ಚ ಸ್ಯಾಯಾಲಯವು ಕಕ್ಕಿದಾರರ ವಿವಾದವನ್ನು 
ಪರಿಹರಿಸಲು ಮಧ್ಯಸ್ಥಗಾರರನ್ನು ನೇಮಿಸುತ್ತದೆ. ಕೇಂದ್ರವು ಗೌರವಾನ್ವಿತ 
ಆರ್ಬಿಟ್ರೀಟರ್‌ಗಳು ಮತ್ತು ಕಕ್ಟಿದಾರರಿಗೆ ಸ್ಥಳಾವಕಾಶ, ಸ್ಥನೋಗ್ರಾಫರ್‌ 
ಗಳು, ಉಪಹಾರಗಳನ್ನು ಒದಗಿಸುವ ಹಾಗೂ ಆಡಳಿತ ಸಿಬ್ಬಂದಿ, 
ಗ್ರಂಥಾಲಯ, ಸಂಶೋಧನಾ ಸಹಾಯಕರ ಸಹಾಯದ ಮೂಲಕ 
ಪ್ರಕರಣಗಳನ್ನು ನಡೆಸಲು ಅನುಕೂಲ ಮಾಡಿಕೊಡುತ್ತದೆ. 


ಕೇಂದ್ರವು ಒದಗಿಸುವ ಸೇವೆಗೆ ಶುಲ್ಕ ಮತ್ತು ಇತರೆ ವೆಚ್ಚಗಳು ಪುಸ್ತುತ 
ನಿಯಮಗಳ ಪ್ರಕಾರ ಪೂರ್ವನಿರ್ಧರಿತವಾಗಿವೆ. ಕ್ಲೈಮ್‌ನ ಮೌಲ್ಯವನ್ನು 
ಅವಲಂಬಿಸಿ ಶುಲ್ಕಗಳು ಮತ್ತು ಶುಲ್ಕಗಳ ಶ್ರೇಣೀಕೃತ ಸ್ನೇಲ್‌ ಇದೆ. 
ಕೇಂದ್ರದ ನಿಯಮಗಳು ಸಮಯ ಚೌಕಟ್ಟನ್ನು ಸೂಚಿಸುತ್ತವೆ. ನಿಗದಿತ 
ಸಮಯದೊಳಗೆ ವಿವಾದವನ್ನು ಪರಿಹರಿಸಲಾಗುವುದು, ಜೊತೆಗೆ, ನಿಗದಿತ 
ಶುಲ್ಲ ಮತ್ತು ಇತರ ವೆಚ್ಚಗಳ ದೃಷ್ಟಿಯಿಂದ, ತಗಲುವ ವೆಚ್ಚವು 
ಮುಂಚಿತವಾಗಿ ತಿಳಿದಿರುತ್ತದೆ. ಕೇಂದ್ರದಲ್ಲಿನ ಆರ್ಬಿಟ್ರೇಶನ್‌ 
ನಡವಳಿಗಳು ಪಕ್ಷಗಳಿಗೆ ಸಮಯದ ವೇಳಾಪಟ್ಟಿಯ ಉಲ್ಲೇಖ ಮತ್ತು | 
_ [ಸಂವಹನದ ನಿಯಮಗಳನ್ನು ರಚಿಸುವ ದಿನಾಂಕದಿಂದ ಸಮಯದ 


|ಕೌಂಟಿರ್‌ 


ಚೌತಟ್ಟಿನೊಂದಿಗೆ ಯಾವುದೇ ಪ್ರಕ್ರಿಯೆಗಳ ಶೀರ್ಮಾಸಕೆ ಸಹಾ 
ಮಾಡಲು ಪ್ರಯತ್ನಿಸುತ್ತದೆ. ವಿವಾದಗಳ ತ್ಮ್ತರಿತ ಪರಿಹಾರವು ' 
ಬೆಲೆಬಾಳುವ ಮತ್ತು ಹಣವನ್ನು ಉಳಿಸುವುದರಿಂದ ಇದು 


ಖೆ 
COUN 
ಲಾಭದಾಯಕವಾಗಿದೆ. 


NEMA 


ಮಧ್ಯಸ್ಥಿಕೆ ಶುಲ್ಲ ಮತ್ತು ಆಡಳಿತ ವೆಚ್ಚಗಳನ್ನು ಕ್ಲೈಮ್‌ ಮತ್ತು 

ಕ್ಲೈಮ್ನ್ದ ಮೌಲ್ಯಮಾಪನದ ಆಧಾರದ ಮೇಲೆ 
ನಿಗದಿಗೊಳಿಸಿರುವ ಪ್ರಕಾರ ವಿಗದಿಪಡಿಸಲಾಗಿದೆ. ಪಕ್ಷಗಳು ತಮ್ಮ 
ಆಯ್ಕೆಯ ಮಧ್ಯಸ್ನೆಗಾರರನ್ನು ಆಯ್ತೆ ಮಾಡಲು ಸ್ವತಂತವಾಗಿರುತ್ತವೆ. 
'ಮಧ್ಯಸಿಕೆ ಪ್ರಕರಣದಲ್ಲಿ ಕಕ್ಸಿದಾರರಿಂದ ಸಂಗ್ರಹಿಸಲಾದ ಆಡಳಿತಾತ್ಮಕ 
ವೆಚ್ಚಗಳು ಮತ್ತು ಸಿಟ್ಟಿಂಗ್‌ ಶುಲ್ಕಗಳನ್ನು ಸಂಪೂರ್ಣವಾಗಿ ಸರ್ಕಾರಕ್ಕೆ 
ಠೇವಣಿ ಮಾಡಲಾಗುತ್ತದೆ. ನಿವೃತ್ತ ನ್ಯಾಯಾಧೀಶರು/ಮಧ್ಯಸ್ಕರು 
ನಡೆಸುವ ಪ್ರಕ್ರಿಯೆಯು ನ್ಯಾಯಾಲಯಗಳ ಸ್ವರೂಪದಲ್ಲಿರುತ್ತದೆ ಮತ್ತು 
ಸಾಕ್ಷ್ಯಗಳನ್ನು ಸಂಗ್ರಹಿಸಿ ವಾದಗಳನ್ನು ಆಲಿಸಿದ ನಂತರ ಅವಾರ್ಡ್‌ 
ಗಳನ್ನು ನೀಡಲಾಗುತ್ತದೆ. ಕೇಂದ್ರವು ದಾಖಲೆಗಳು ಮತ್ತು ಅವಾರ್ಡ್‌ಗಳ 
ಪಾಲಕನಾಗಿರುತ್ತದೆ ಮತ್ತು ನ್ಯಾಯಾಲಯಗಳಿಗೆ ಕರೆದಾಗಲೆಲ್ಲಾ 


ಅದನ್ನು ಸಲ್ಲಿಸುತ್ತದೆ. 


| ಮಧ್ಯಸ್ಥಿಕೆ ಕೇಂದ್ರವು €?.€ ಯ ಸೆಕ್ಷನ್‌ 89 ಮತ್ತು ಮಧ್ಯಸ್ಥಿಕೆ ಮತ್ತು 
ರಾಜಿ ಕಾಯಿದೆ 1996ರ ಪ್ರಕಾರ ಪರ್ಯಾಯ ವಿವಾದ ಪರಿಹಾರದಲ್ಲಿ 
ನಿವೃತ್ತ ನ್ಯಾಯಾಧೀಶರಿಗೆ ಗುತ್ತಿಗೆ ಪಕ್ಷಗಳ ನಡುವಿನ ವಾಣಿಜ್ಯ 
ವಿವಾದಗಳನ್ನು ಇತ್ಯರ್ಥಗೊಳಿಸಲು ವೇಗವರ್ಧಕವಾಗಿ 
ಕಾರ್ಯನಿರ್ವಹಿಸುತ್ತದೆ. 


ರಾಜ್ಯ ಸರ್ಕಾರ 
ಕೇಂದ್ರಗಳಿಗೆ ಕಳೆದ 3 
ವರ್ಷಗಳಲ್ಲಿ ನೀಡಿರುವ 
ಅನುದಾನವೆಷ್ಟು ಮತ್ತು ಈ 
ಅನುದಾನವನ್ನು ಯಾವ 
ಯಾವ ಬಾಬ್ದುಗಳಿಗೆ 
ಉಪಯೋಗಿಸಲಾಗಿದೆ; 
(ಪೂರ್ಣ ವಿವರ 
ನೀಡುವುದು) 


L 
ಈ 


ಕಳೆದ 3 ವರ್ಷಗಳಿಂದ ಬೆಂಗಳೂರು ಮಧ್ಯಸ್ಸಿಕೆ ಕೇಂದ, ಬೆಂಗಳೂರು | 
ಈ ಕಚೇರಿಗೆ ರಾಜ್ಯ ಸರ್ಕಾರದಿಂದ ಬಿಡುಗಡೆಯಾದ ಅನುದಾನ ಮತ್ತು 
ವೆಚ್ಚದ ವಿವರಗಳನ್ನು ಅನಮುಬಲಧ -1 ರಲ್ಲಿ ನೀಡಲಾಗಿದೆ ಹಾಗೂ 
ಮಧ್ಯಸ್ಲಿಕೆ ಮತ್ತು ಸಮನ್ಸಯ ಕೇಂದ್ರ - ಬೆಂಗಳೂರು (ದೇಶೀಯ ಮತ್ತು 
ಅಂತರರಾಷ್ಟ್ರೀಯ) ಈ ಕಚೌೇರಿಗೆ ರಾಜ್ಯ ಸರ್ಕಾರದಿಂದ ಬಿಡುಗಡೆಯಾದ 
ಅನುದಾನ ಮತ್ತು ವೆಚ್ಚದ ವಿವರಗಳನ್ನು ಅನುಬಂಧ -2 ರಲ್ಲಿ 
ನೀಡಲಾಗಿದೆ. 


ಲಾಜ್ಯ ಸರ್ಕಾರ ಕರ್ನಾಟಕ 
ಕಾನೂಮು ವರದಿ 
ಪರಿಷತ್‌ಗೆ ಕಳೆದ 3 
ವರ್ಷಗಳಲ್ಲಿ ನೀಡಿರುವ 
ಅನುದಾನವೆಷ್ಟು ಮತ್ತು ಈ 


ಕರ್ನಾಟಿಕ ಕಾನೂನು ವರದಿ ಪರಿಷತ್‌ಗೆ ಕಳೆದ 3 ವರ್ಷಗಳಲ್ಲಿ | 
ನೀಡಿರುವ ಅನುದಾನ ಈ ಕೆಳಗಿನಂತಿದೆ. | 
ವರ್ಷ ನೀಡಿರುವ ಅನುದಾನ | 
(ಣೋಟಿಗಳಲ್ಲಿ) 


ಪರಿಷತ್‌ ತಯಾರಿಸುವ 
ನ್ಯಾಯಾಲಯಗಳ 
ಆದೇಶಗಳ ಕೈಪಿಡಿಯನ್ನು 
ಯಾರು ಬಳಸುತ್ತಿದ್ದಾರೆ? 
(ವಿವರ ನೀಡುವುದು) 


2019-20 1.39 ಕೋಟಿ 


2020-21 141 ಕೋಟಿ 


2021-22 T 147 ಕೋ 


ಇದಲ್ಲದೆ ಕರ್ನಾಟಕ ಕಾನೂನು ವರದಿ ಪರಿಷತ್‌ ಪ್ರಕಟಿಸಿದ | 
ಕಾನೂನು ಜರ್ನಲ್‌ಗಳನ್ನು ಕರ್ನಾಟಕದ ಉಚ್ಚ ನ್ಯಾಯಾಲಯದ | 


ಗೌರವಾನ್ವಿತ - ನ್ಯಾಯಾಧೀಶರು, ರಾಜ್ಯದ ಎಲ್ಲಾ ಪ್ಯಾಯಾಂಗ 
ಅಧಿಕಾರಿಗಳು, ಸರ್ವೋಚ್ನ ನ್ಯಾಯಾಲಯದ ಗ್ರಂಥಾಲಯ, ಕರ್ನಾಟಕ 
ಉಚ್ಚಿ ನ್ಯಾಯಾಲಯದ ಗೌರವಾನ್ವಿತ ನಿವೃತ್ತ ನ್ಯಾಯಾಧೀಶರು ಮತ್ತು 
ಭಾರತದ ಸರ್ವೋಚ್ಚ ನ್ಯಾಯಾಲಯ, ಪ್ರಾಸಿಕ್ಯೂಷನ್‌ ಇಲಾಖೆ, 
ಅಡ್ಡೊಕೇಟ್‌ ಜನರಲ್‌ ಆಫೀಸ್‌, ಎಲ್ಲಾ ಸರ್ಕಾರಿ ಇಲಾಖೆಗಳು, 
ಬ್ಯಾಂಕ್‌ಗಳು, ಖಾಸಗಿ ಕಂಪನಿಗಳು, ಚಂದಾದಾರರು, ವಕೀಲರು, | 
ದಾವೆದಾರರು ಮತ್ತು ಸಾರ್ವಜನಿಕರು. ಬಳಸುತ್ತಿದ್ದಾರೆ. 


ಸಂಖ್ಯೆ: ಲಾ-ಎಲ್‌ಸಿಇ/74/2022 


(ಜಿ.ಸಿ.ಮಾಧುಸ್ವಾಮಿ) 


ಎ ಕಾನೂನು, ಸಂಸದೀಯ ಮತ್ತು ಶಾಸನ 
ರಚನೆ ಹಾಗೂ ಸಣ್ಣ ನೀರಾವರಿ ಸಚಿವರು 


OE Oe MU | 


BANGALOR MEDIATION CENTRE BENGALURU 


Yearwise details of Budget Allocation, Expenditure incurred and surrender of grants 


2018-49 | 2 | 2020-21 


Head of account 


2014-00-102-0-07| Tota Total Total ToT | tatamount 
Amount | expenditure s dered | allottod expenditure Poxpenditure Surrendered 
allotted incurred ಆಗrenರe೯e incurred ಅಗೆ? 


Incurred 


Subsidiary 
Expenses / 324- 


1,36,00,000 


1,42,99,500 42,76,360 | - 93,23,640 


1,43,00,000 | 
Rs.40,87,000/- 
reappropriated 


44,33,000 | 
.} | toother head 


25,35,500 25,09,795 25,00,000 


2Rs.2,00,000/- 
2,00,000 | reapproprlated 1,25,000 
30,05,000 28,72,909 | 1,32,091 


"12,00,000 11,11,634 


10,49,620 | 14,50,380 


Ka 


1,25,000 


to other head 


NOTE: Amount has been granted to this 
office through single Head of Account 059- 
Other Expenses 


22,00,000 11,21,770 10,78,230 


180-Machinery 
and Equipments 


195- Transport 
Expenses 


p 81,825 4 ಸ 
4,00,000 | Rs.1,85,500/- | 1,32,675 3,41,000 3,00,275 40,725 
reappropriated j N KM 
to other head g § 
2,35,659 p 
6,00,900 | s.3,56,000/- 3,00,000 2,63,661 36,339 
reapproprlated 4 
3 to other head RS 
OTN 4 ನಲ 
i 1,46,000 | 
3,00,000 [ R154 0007 2,00,000 1,34,621 65,379 
reappropriated | £ 
RS NAN ಕ to other head } _ 
2,05,99,314 | 2,05,99,314 | 2,05,99,314 
2,05,99,314 2,05,99,314 2,05,99,314] 2,67,73,500 2,04,83,735 | 3,07,285 | 2,04,66,000 | 72,34,673 | 1,32,34,327 
AANA 
Director 3-11 
Bangalore Mediation Centrd 
4 ke ; An itiative of the High Count 


ir aka Ranonlora 


ಲಸಿಯೂನಿ - 


ARBITRATION & CONCILIATION CENTRE - BENGALURU 


(DOMESTIC & INTERNATIONAL) FY 
(An initiative of the High Court of Karnataka) pe 
I Floor, East Wing, “Khanija Bhavan”, Race Course ~Y 
Road, Bengaluru - 560 001 “il. YEARS OF 
Ph: 080-22954 571/572/573 Fax: 080-22954572 CELEGRATING 
E-mail : arbkarblr@gmail.com 
website: yew.arbitratoncentreblr. ot 


Dated : 09-03-2022 


No.AC-K/Misc./2022 
REPLY TO QUESTION NO.1462 
QUESTION No.(¢3) 


The information is furnished in respect of Arbitration & Conciliation 
Centre - Bengaluru (Domestic & International) 
{An initiative of the Hon'ble High Court of Karnataka) 


Statement of Budget Allotment to the Arbitration & Conciliation Centre for 
the years 2018-2019 


| 
year 2018-2019 incurred 
2014-00-102-0-12-021- 8,99,970.00 31,259.00 
Reimbursement of Medical 
penses 
SAF i 
XKDEnSses 
KN 2014-00-102-0-12-050-Office 4,49,990.00 4,16,141.00 
Expenses \ 
KN 2014-00-102-0-12-052- 3,99,986.00 46,056.00 
Telephone Expenses 
2014-00-102-0-12-053- 6,49,980.00 7,500.00 
WwW Expenses towards Furniture & 
Fixtures 
2014-00-102-0-12-180- 1,98,000.00 1,39,081.00 
Macnert coun | S00 
KN 2014-00-102-0-12-195- 5,99,980.00 
Transport Expenses 
|೨|] 2014-00-102-0-12-051-General 13,99,946.00 
penses 


10 |2014-00-102-0-12-015- 
| 10] Subsidia penses 5,49,983.00 5,28,000.00 


ದ್‌ 
| i I ijation Centre 
Statement of Budget Allotment to the Arbitration & Concilia 
f for the years 2019-2020 


Total Expenditure 
- incurred 


ount Aliotment for the 
| ವಡ year 2019-2020 


4,50,000.00] 4,36,210.00 

penses ಬ 
2014-00-102-0-12-0852- 2,00.000.00 48,095.00 
Telephone Expenses 
2014-00-102-0-12-053- 

Expenses towards Furniture & 3,00,000.00 46,118.00 
Fixtures 
2014-00-102-0-12-071- } 
O° iT mn 
7 2014-00-102-0-12-180- 

KE Machinery & Equipmen t 8,00,000.00 7,89,253.00 
2014-00-102-0-12-195- :  6,00,000.00 2,57,401.00 
Transport Expenses 
2014-00-102-0-12-05 l1-General 6,00,000.00 5,91,587.00 

penses 
10 2014-00-102-0-12-0 15- 
11 2014-00-102-0- 12-034- 
ES c ontract JOutsource 6,00,000.0೦ 88,000.00 


[2 i | ಎ pe 


Statement of Budget Allotment to the Arbitration & Conciliation Centre 


for the years 2020-2021 


Head of Account ‘| Allotment for the Total Expenditure 
year 2020-2021 incurred 


2014-00-102-0-12-021- - 

Reimbursement of - Medical. 6,33,340.00 
nses 

SETS 2,00,000.00 63.024.00 

2014-00-102-0-12-052- 

Telephone Expenses 

2014-00-102-0-12-053- 

Expenses towards Furniture & 

Fixtures 


2014-00-102-0-12-071- 
Building Expenses 1,40,00,000.00 
:2014-00-102-0-12-180- 4,00,000.00 
Machinery & Equipment 

2014-00-102-0-12-195- - 

‘Transport Expenses 4.00,000.00 
2014-00-102-0-12-051-General 10,00,000.00 

penses ೫ 

2014-00-102-0-12-015- 2,00,001.00 
Subsidiary Expenses I I 


2014-00-102-0-12-034- 
Contract /Outsource 6,00,000.00 | 471,843.00 


7 


Arbitration & Conciliation Cente - Bengalun: 
3rd Floer, Bast Wing, K Bhavan 
Race Course Road, - 
Bengaluru - 560-001. 


